ನ್ಯಾಯಸ್ಥಾನಕ (ಫಾರೆನ್ಬಿಕ್‌) ಮನೋವಿಜ್ಞಾನ 
Forensic Psychology 


ಇಂದಿರಾ ಜೈಪ್ರಕಾಶ್‌ 


ನ್ಯಾಯಾಲಯ ಮತ್ತು ಕಾನೂನಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸಮಾಡುವವರು 
ನ್ಯಾಯಸ್ನಾನಕ (ಫಾರೆನ್ಸಿಕ್‌) ಮನೋವಿಜ್ಞಾನಿಗಳು. ಕಾನೂನು ಮತ್ತು ಮನೋವಿಜ್ಞಾನ 


ಎರಡರ ಜ್ಞಾನವನ್ನು ಉಪಯೋಗಿಸುವ ಅನ್ವಯಿಕ ಶಾಖೆ ಇದು. ಇತ್ತೀಚಿನ ದಿನಗಳಲ್ಲಿ 
ಬಹಳ ಪ್ರಾಮುಖ್ಯತೆ ಪಡೆಯುತ್ತಿರುವ ಈ ವಿಷಯದ ಉಗಮ ವುಂಡ್ಹ್‌ 1873 ರಲ್ಲಿ ಸ್ಥಾಪಿಸಿದ 
ಪ್ರಥಮ ಪ್ರಯೋಗಶಾಲೆಯಲ್ಲಿದೆ. ಇವನಿಂದ ತರಬೇತಿ ಪಡೆದ ಹ್ಯೂಗೋ ಮುಂಸ್ಕರ್‌ಬರ್ಗ್‌ 
ಅಮೆರಿಕೆಗೆ ಬಂದು 1892ರಲ್ಲಿ ಸುಳ್ಳು ಸಾಕ್ತ್ಮ, ವಶ್ಯಸುಪ್ಪಿಯಿಂದ ಸಾಕ್ಷಿ ಪಡೆಯುವುದು. 
ಸಾಕ್ಷಿಗಳು ಘಟನೆಯನ್ನು ನೆನೆಪಿಸಿಕೊಳ್ಳವುದರಲ್ಲಿ ನಡೆಯುವ ತಪ್ಪುಗಳು ಇವನ್ನೆಲ್ಲಾ 
ಮೈಜ್ಞಾನಿಕವಾಗಿ ಅಭ್ಯಸಿಸಿದ. ಇದರ ಫಲ "ಆನ್‌ ದಿ ವಿಟ್ನೆಸ್‌ ಸ್ಮ್ಕ್ಯಾಂಡ್‌' ಎನ್ನುವ ಇವನ ಈ 
ವಿಷಯದ ಪ್ರಥಮ ಪುಸ್ತಕ. 18955 ರಲ್ಲಿ ಕೊಲಂಬಿಯಾದಲ್ಲಿ ಜೀಮ್ಸ್‌ ಮೆಕ್ಕಿನ್‌ ಕೆಟೆಲ್‌ ಪ್ರತ್ಯಕ್ಷ 
ದರ್ಶಿಗಳ ಬಗ್ಗೆ ಪ್ರಯೋಗಗಳನ್ನು ಮಾಡಿದ್ದ. ಇವನಿಂದ ಪ್ರಭಾವಿತರಾದ ಬಿನೆ ಮತ್ತು 
ವಿಲಿಯಂ ಸ್ಟರ್ನ್‌ ಕೂಡಾ ಇಂತಹ ಪ್ರಯೋಗಗಳನ್ನು ನಡೆಸಿದರು. 19ರಲ್ಲಿ 


ಮುಂಸ್ನರ್‌ಬರ್ಗ್ಗ ಶಿಷ್ಠ ವಿಲಿಯಂ ಮಾರ್ಸ್‌ ಸುಳ್ಳ ಹೇಳುವಾಗ ವ್ಯಕ್ತಿಗಳ 
ರಕದೊತ್ತಡದಲ್ಲಿ ಏರುಷೇರಾಗುವುದನ್ನು ವರ್ಣಿಸಿದ್ದ ಸುಳ್ಳಪತ್ತೆ ಹಚ್ಚುವ ಆಧುನಿಕ 
ಪಾಲಿಗ್ರಫ್‌ಗಳ ಮೂಲವಾಯಿತು. ಇವನು 1923ರಲ್ಲಿ ನ್ಯಾಯಾಲಯದಲ್ಲಿ ತಜ್ಞ ಸಾಕ್ಷಿಯಂತೆ 
ಹಾಜರಾದ ಪ್ರಥಮ ಅಮೆರಿಕನ್‌ ಮನೋವಿಜ್ಞಾವನಿ(1896 ರಲ್ಲೇ ಯೂರೋಪ್‌ ನಲ್ಲಿ 
ಆಲ್ಬರ್ಟ್‌ ವಾನ್‌ ಶ್ರಂಕ್‌-ನಾಟ್ಕಿಂಗ್‌ ಸಾಕ್ಲಿನುಡಿದ ಪ್ರಥಮ ಮನೋವಿಜ್ಞಾನಿ ಎನ್ನಲಾಗಿದೆ). 
1954ರಲ್ಲಿ ಅಮೆರಿಕೆಯ ನ್ಯಾಯಾಲಯಗಳು ಮನೋವಿಜ್ಞಾನಿಗಳಿಗೆ ಮನೋರೋಗಗಳ 
ವಿಷಯದಲ್ಲಿ ತಜ್ಞ ಸಾಕ್ಷಿಗಳ ಸ್ಥಾನ ಎೀಡಿದವು. ಅಮೆರಿಕನ್‌ ಸೈಕಲಾಜಿಕಲ್‌ 
ಅಸೋಸಿಯೇಶನ್‌ (ಎ.ಪಿ.ಎ) 200 ರಲ್ಲಿ ಈ ವಿಷಯವನ್ನು ಮನೋವಿಜ್ಞಾನದ ಒಂದು 
ಭಾಗವೆಂದು ಸ್ವೀಕರಿಸಿತು. 


ನ್ಯಾಯಾಲಯಗಳಲ್ಲಿ ಕಾನೂನು ಮನೋವಿಜ್ಞಾನಿಗಳ ಕೆಲಸ ಮುಖ್ಯವಾಗಿ ಹೀಗಿವೆ. 1 
ಮನೋರೋಗದ ನಟನೆ- ಆರೋಪಿ ರೋಗಿಯಂತೆ ನಟನೆ ಅಥವಾ ಸಮಸ್ಯೆಯ ಉತ್ಸೇಕ್ಷ 
ಮಾಡಿದಾಗ ಅದರ ಸತ್ಯಾಸತ್ಯತೆ ಪರಿಶೀಲಿಸುವುದು. 2೨ ಕಾನೂನಿನ ವಶದಲ್ಲಿರುವ ವ್ಯಕ್ತಿ 


ಮೊಕದ್ದಮೆ ಎದುರಿಸಲು ಅಥವಾ ಜಾಮೀನು ಪಡೆಯಲು ಮಾನಸಿಕವಾಗಿ ಅರ್ಹನೇ ಎಂದು 
ಪರೀಕ್ಷಿಸುವುದು. ೨ ಹುಚ್ಚುತನದ ನೆಪ- ಅಪರಾಧ ನಡೆದ ಸಂದರ್ಭದಲ್ಲಿ ವ್ಯಕ್ತಿಯ 


ಮಾನಸಿಕ ಸ್ಥಿತಿ ಅಪಸಾಮಾನ್ಯವಾಗಿತೇ ಎಂದು ನಿರ್ಧರಿಸುವುದು. ೪ ಶಿಕ್ಷೆಯನ್ನು 


ತಗ್ಗಿಸುವುದು- ವ್ಯಕಿ ಅಪರಾಧ ಮಾಡಿದಾಗ ಮಾನಸಿಕವಾಗಿ ಅಸ್ವಸ್ಥನಾಗಿಲ್ಲದಿದ್ದರೂ 
ವಕೀಲರು ಶಿಕ್ಷೆಯ ಮಟ್ಟಿ ತಗ್ಗಿಸಲು ಮಾಡುವ ಕೋರಿಕೆಗೆ ಮಾಹಿತಿ ಒದಗಿಸುವುದು. ೨ ವ್ಯಕ್ತಿ 
ಮತ್ತೆ ಅಪರಾಧ ಮಾಡಬಹುದಾದ ಅಪಾಯವನ್ನು ಪರೀಕ್ಷಿಸುವುದು. ಎ೪ ವಿಜ್ನೇದನದ 
ಕೇಸುಗಳಲ್ಲಿ ಮಕ್ಕಳು ಯಾರ ವಶದಲ್ಲಿರಬೇಕು ಎಂದು ನಿರ್ಣಯಿಸುವುದು. ಗ 
ವ್ಯಕ್ತಿಗಾಗಿರಬಹುದಾದ ಅಪಾಯ. ನೋವು ಮುಂತಾದವುಗಳ ಮೌಲ್ಯೀಕರಣ. ೫ 
ಪಾಲಿಗ್ರಾಫ್‌ಗಳ ದತ್ತಾಂಶಗಳ ಅರ್ಥವಿವರಣೆ ೨9 ಸಾಕ್ಷಿದಾರರ ವಿಶ್ವಸನೀಯತೆ, 10) ವಿಶೇಷ 
ಮನೋಮಾಪನಗಳು. 


ಕಾನೂನು ಮನೋವಿಜ್ಞಾನಿಗಳು ಪೋಲಿಸರು ಮತ್ತು ಇತರ ಕಾನೂನು ಪಾಲನಾ 
ಸಿಬ್ಬಂದಿಗಳ ತರಬೇತಿ, ಜ್ಯೂರಿಗಳ ಆಯ್ಕೆಯಲ್ಲಿ ಸಲಹೆ ಮುಂತಾದ ಕೆಲಸವನ್ನು 


ಮಾಡುತ್ತಾರೆ. ಒತ್ತಡ ನಿವಾರಣೆ, ಆತ್ಮಹತ್ಯೆಯ ಪ್ರಯತ್ನಗಳಲ್ಲಿ ಕಾನೂನು ಪಾಲನಾ 
ಸಿಬ್ಬಂದಿಗಳಿಗೆ ಸಹಾಯ, ತಜ್ಞರಂತೆ ಸಾಕ್ಷಿ ನುಡಿಯುವುದು ಮೊದಲಾದ ಕರ್ತವ್ಯಗಳಿರುತವೆ. 


ಅಪರಾಧಿಗಳನ್ನು ಬಂಧಿಸಿರುವ ಜೈಲುಗಳು ಮತ್ತು ಪರಿವರ್ತನಾ ಕೇಂದ್ರಗಳಲ್ಲಿ ಮಾನಸಿಕ 
ಚಿಕಿತ್ಸೆ ಪರಾಮರ್ಶನ ನೀಡುತ್ತಾರೆ ನೈದಾನಿಕ ಮನೋವಿಜ್ಞಾನಿಗಳ ಪಾತ್ರದಲ್ಲಿ. 


ನ್ಯಾಯಾಲಯದ ಕೋರಿಕೆಯ ಮೇರೆಗೆ ಅಪರಾಧಿಗಳಿಗೆ ಚಿಕಿತ್ತೆೆ. ಆಘಫಾತಕ್ಕೆ ಒಳಗಾದವರಿಗೆ 
ಸಹಾಯ, ಹಿಂಸೆ ಅಥವಾ ವಿಚಜ್ನೇದನದಿಂದ ಶೋಷಿತ ಕುಟುಂಬಕ್ಕೆ ಪರಾಮರ್ಶನ 
ಮುಂತಾದವನ್ನು ನಡೆಸುತ್ತಾರೆ. ಇಲ್ಲಿ ಕೆಲಸಗಳು ನ್ಯಾಯಾಂಗ ವ್ಯವಸ್ಥೆಯೊಳಗೆ ನಡೆದರೂ 
ಕೆಲಸ ನೈದಾನಿಕ ಮನೋವಿಜ್ಞಾನಿಯದಾಗಿರುತ್ತದೆ. ನೈದಾನಿಕ ಕೆಲಸಗಳನ್ನು ಕೆಲವೊಮ್ಮೆ 
ಮಾಡಿದರೂ ಕಾನೂನು ಮನೋವಿಜ್ಞಾನಿಗಳ ದೃಷ್ಟಿಕೋನವೇ ಬೇರೆಯಾಗಿರುತ್ತದೆ. ವ್ಯಕ್ತಿಯ 
ಅಬಿಪ್ರಾಯಕ್ಕಿಂತ ಇಲ್ಲಿ ವ್ಯಕ್ತಿ ಹೇಳುವ ವಿಷಯಗಳ ವಿಖರತೆ ಮುಖ್ಯವಾಗುತದೆ. 
ಸಾಧಾರಣವಾಗಿ ಇವರ ವಿಷಯಿಗಳು ಸ್ವ-ಇಚ್ಚೆಯಿಂದ ಬರುವುದಿಲ್ಲ. ನ್ಯಾಯಾಲಯಗಳ 
ಅಪ್ಪಣೆಯ ಮೇರೆಗೆ ಬರುತ್ತಾರೆ. ಇಲ್ಲಿ ವಿಷಯಿಗೆ “ಸಹಾಯ” ಮಾಡುವ ಉದ್ದೇಶಕ್ಕಿಂತಾ 
ಮಾಹಿತಿ ಸಂಗ್ರಹಣೆ ಮುಖ್ಯವಾಗುತ್ತದೆ. ನ್ಯಾಯಾಲಯಗಳ ಆದೇಶ, ಅವುಗಳ 
ವೇಳಾಪಟ್ಟೆಯಂತೆ ಮಾಪನಗಳು ನಡೆಯುತ್ತವೆ. 


ನ್ಯಾಯಾಲಯಗಳನ್ನು ಅವಲಂಬಿಸಿ (ಸಿವಿಲ್‌, ಕ್ರಿಮಿನಲ್‌, ಕೌಟಿಂಬಿಕ ಇತ್ಯಾದಿ) ಇವರು 
ಮಾಡುವ ಕೆಲಸವೂ ಭಿನ್ನವಾಗಿರಬಹುದು. ವೈದ್ಯಕೀಯ. ಮನೋವೈದ್ಯಕೀಯ “ತಪ್ಪು 
ಅಭ್ಯಾಸಗಳ' (ಮಾಲ್‌ ಪ್ರಾಕ್ಟೀಸ್‌ ಮೊಕದ್ದಮೆಗಳು. ಮೊಮ್ಮಕ್ಕಳನ್ನು ಸಂದರ್ಶಿಸುವ ಹಕ್ಕು 
ಮೊದಲಾದ ಹೊಸ ವಿಷಯಗಳು ಕಾಣಿಸಿಕೊಳ್ಳತ್ತಿವೆ. ಭಾರತದಲ್ಲಿ ಗುಜರಾತಿನಲ್ಲಿ 
ಫಾರೆನ್ಸಿಕ್‌ ವಿಶ್ವವಿದ್ಯಾಲಯ ಸ್ಥಾಪಿತವಾಗಿದ್ದ ಈ ವಿಷಯದಲ್ಲಿ ಅಧ್ಯಯನಗಳು 
ನಡೆಯುತ್ತಿವೆ. ಇತ್ತೀಚೆಗೆ ಸೈಬರ್‌ ಕ್ರೈಮ್‌ ಎಂದು ಮಾಹಿತಿ ಜಾಲಗಳ ಮೂಲಕ ನಡೆಯುವ 
ಅಪರಾಧಗಳ ವಿಷಯವೂ ಹೆಚ್ಚು ಪ್ರುಸ್ತುತವಾಗುತ್ತಿದೆ. 


NX 1 ವಿಲಿಯಂ ಮೌಲ್ದನ್‌ ಮಾಸ್ಟರ್ನ್‌ (893-1947) ಸುಳ್ಳಪತ್ತೆಹಚ್ಚುವ 
ಯಂತ್ರದ ಜನಕ 


